ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತದ ಪಶ್ನೆ ಸಂಖ್ಯೆ 


683 


ಮಾನ್ಯ ಸದಸ್ಕರ ಹೆಸರು 


ಶ್ರೀ ಐವನ್‌ ಡಿಸೋಜ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 12-03-2020 
ಕ್ರಸ ಪಶ್ನೆ ಉತ್ತರ 
(ಅ) ಅಬಕಾರಿ ಇಲಾಖೆಯಲ್ಲಿ €1-5 ಒಂದು | ಅಬಕಾರಿ ಇಲಾಖೆಯಲ್ಲಿ ಹುಟ್ಟು ಹಬ್ಬ. ಮದುವೆ, ಚಿಕ್ಕಪುಟ್ಟ 
ದಿನಕ್ಕಾಗಿ ನೀಡುವ ಪರವಾನಗಿ” ಯಾವ | ಕಾರ್ಯಕ್ರಮಗಳು, ಸಭೆಗಳು, ಸಾರ್ವಜನಿಕರ ಮನರಂಜನೆ ಮತ್ತು 


ಉದ್ದೇಶಕ್ಕಾಗಿ ನೀಡಲಾಗುತ್ತದೆ; ರಾಜ್ಯದಲ್ಲಿ 
ಯಾವ ಯಾವ ಜಿಲ್ಲೆಗಳಲ್ಲಿ 2018-19, 2019- 
20 ರಲ್ಲಿ ಎಷ್ಟು ಇಂತಹ ಪರವಾನಿಗೆ 
ಪಡೆಯಲಾಗಿದೆ: (ವಿವರ ನೀಡುವುದು) 


ಇತರೆ ಸಾರ್ವಜನಿಕ ಕೂಟಗಳಲ್ಲಿ ಮದ್ಯ ವಿತರಣೆಗೆ €L-5 ಒಂದು 
ದಿನಕ್ಕಾಗಿ ನೀಡುವ ಸಾಂದರ್ಭಿಕ ಪರವಾನಗಿಗಳನ್ನು ಫಾರಂ ಸಿಎಲ್‌- 
5 ರಲ್ಲಿ ನೀಡಲಾಗುತ್ತದೆ. 


ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 2018-19 ಮತ್ತು 2019-20 ರಲ್ಲಿ 
ಮಂಜೂರು ಮಾಡಿರುವ €1-5 ಸನ್ನದುಗಳ ಮಾಹಿತಿಯನ್ನು 
ಅನುಬಂಧ-!। ರಲ್ಲಿ ನೀಡಲಾಗಿದೆ. 


(ಆ) 


CL-S, ಹುಟ್ಟು ಹಬ್ಬ, ಮದುವೆ ಹಾಗೂ 


ಇನ್ನಿತರ ಚಿಕ್ಕ ಕಾರ್ಯಕ್ರಮಗಳಿಗೆ ಮದ್ಯವನ್ನು 


ವಿತರಿಸುವ ಸಂದರ್ಭದಲ್ಲಿ ಈ ಪರವಾನಗಿ 
ಅಗತ್ಯವಿದೆಯೇ: ಪರವಾನಗಿ ಎಷ್ಟು ದಿನದ 
ಮುಂಚಿತವಾಗಿ ನೀಡಲಾಗುತ್ತಿದೆ: 
ತಗಲುವ ವೆಚ್ಚ ಎಷ್ಟು: (ವಿವರ ನೀಡುವುದು) 


ಇದಕ್ಕೆ 


ಅಕ್ರಮ ಮದ್ಯ ಸಾಗಾಟ, ದಾಸ್ತಾನು ಮತ್ತು ಮಾರಾಟ ಮಾಡುವ 
ಚಟುವಟಿಕೆಗಳನ್ನು ತಡೆಹಿಡಿಯುವ ಸಲುವಾಗಿ ಹುಟ್ಟು ಹಬ್ಬ, ಮದುವೆ 
ಹಾಗೂ ಇನ್ನಿತರ ಚಿಕ್ಕ ಕಾರ್ಯಕ್ರಮಗಳಿಗೆ ಮದ್ಯವನ್ನು ವಿತರಿಸುವ 
ಸಂದರ್ಭದಲ್ಲಿ €L-5 ಸನ್ನದುಗಳ ಪರವಾನಗಿ ಅಗತ್ಯವಿರುತ್ತದೆ. 


ಸದರಿ CL-5 ಸನ್ನದುಗಳ ಪರವಾನಗಿಯನ್ನು ಅರ್ಜಿದಾರರು 
Online ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಮದ್ಯ ವಿತರಿಸಲು 
ಉದ್ದೇಶಿಸಿದ ದಿನಾಂಕಕ್ಕಿಂತ ಪೂರ್ವದಲ್ಲಿ ನೀಡಲಾಗುತ್ತದೆ. 


CL-5 ಸನ್ನದು ಪಡೆಯಲು ರೂ. 10,000/- ಗಳ ಸನ್ನದು ಶುಲ್ಕ 
ಹಾಗೂ ರೂ. 1500/- ಗಳ ಹೆಚ್ಚುವರಿ ಸನ್ನದು ಶುಲ್ಕಗಳನ್ನು 
ಪಾವತಿಸಬೇಕಾಗುತ್ತದೆ. 


(ಇ) 


ಪರವಾನಗಿ ಪಡೆಯಲು ಬೇಕಾಗಿರುವ 
ದಾಖಲೆಗಳು ಯಾವುವು: ಮದ್ಯವನ್ನು ಎಲ್ಲಿಂದ 
ಖರೀದಿ ಮಾಡಬೇಕು: (ವಿವರ ನೀಡುವುದು) 


CL-5 ಸನ್ನದು ಪಡೆಯಲು ಕೆಳಕಂಡ ದಾಖಲಾತಿಗಳನ್ನು One 
ಮುಖಾಂತರ ಸಲ್ಲಿಸಬೇಕಾಗಿರುತ್ತದೆ. 

1) ನಿಗಧಿತ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿ. 

2) ನಿಗಧಿತ ಸನ್ನದು ಶುಲ್ಕ ಪಾವತಿಸಿರುವ ಚಲನ್‌ ಪ್ರಶಿ. 

3) ಪ್ರಸ್ತಾಪಿತ ಸ್ಥಳದ ನೀಲಿ ನಕಾಶೆ. 

4) ಸ್ಥಳೀಯ ಪೊಲೀಸ್‌ ಇಲಾಖೆಯಿಂದ ಪಡೆದ ನಿರಾಕ್ಷೇಪಣಾ ಪತ್ರ. 
5) ಕೆ.ಎಸ್‌.ಬಿ.ಸಿ.ಎಲ್‌. ನಿಂದ ಪಡೆಯುವ ಮದ್ಯದ ಬ್ರಾಂಡ್‌ನ ವಿವರ. 


ಶೀ 


ವಿ 


ಮದ್ಯವನ್ನು ವ್ಯಾಪ್ತಿಯ ಕರ್ನಾಟಕ ರಾಜ್ಯ ಪಾನೀಯ ನಿಗಮದ 
ಡಿಪೋಗಳಿಂದಲೇ ಖರೀದಿ ಮಾಡಬೇಕಾಗಿರುತ್ತದೆ. 


(ಈ) | ಸಾರ್ವಜನಿಕ ಹಾಲ್‌ಗಳಲ್ಲಿ ಮದುವೆ ಮುಂತಾದ | CLl-5 ಸನ್ನದು ಪಡೆದಿದ್ದಲ್ಲಿ ಸಾರ್ವಜನಿಕ ಹಾಲ್‌ಗಳಲ್ಲಿ ಮದುವೆ | 
ಕಾರ್ಯಕ್ರಮಗಳಲಿ ಮದ್ಯ ವಿತರಣೆಗೆ ಅವಕಾಶ | ಮುಂತಾದ ಕಾರ್ಯಕ್ರಮಗಳಲಿ ಮದ್ಯ ವಿತರಣೆಗೆ ಅವಕಾಶ 
ನೀಡಲಾಗುತ್ತಿದೆಯೇ: 2018-19, 2019-20 ರಲ್ಲಿ | ನೀಡಲಾಗುತ್ತಿದೆ. 
ರಾಜ್ಯದಲ್ಲಿ ಅಬಕಾರಿ ಇಲಾಖೆಗೆ ಎಷ್ಟು ಸುಂಕ 
ವಸೂಲಾಗಿರುತ್ತದೆ: ವಸೂಲಿಗೆ ಇದ್ದ ಗುರಿ ಎಷ್ಟು; | 2018-19 ಮತ್ತು 2019-20 ಸಾಲಿನಲ್ಲಿ ಸರ್ಕಾರ ನಿಗದಿ ಪಡಿಸಿದ 
(ವಿವರ ನೀಡುವುದು) ಗುರಿ ಮತ್ತು ಸಂಗ್ರಹವಾದ ರಾಜಸ್ಥದ ವಿವರ ಈ ಕೆಳಕಂಡಂತೆ 

ಇರುತ್ತದೆ. 

(ರೂ. ಕೋಟಿಗಳಲ್ಲಿ) 
ಸ್ರ ವರ್ಷ ನಿಗದಿ ಸಂಗ್ರಹವಾದ 
ಸಂ. ಪಡಿಸಿದ ಗುರಿ ರಾಜಸ್ವ 
J, I 19750.00 19943.93 
2. |2019-20 | 20950.00 19,831.58+ 

(ಫೆಬ್ರವರಿ 

2020ರ 

ಅಂತ್ಯಕ್ಕೆ) 
*ಮರುಹೊಂದಾಣಿಕೆಗೊಳಪಟ್ಟಿರುತ್ತದೆ. 

(ಉ) | ಫೋನ್‌ ಮೂಲಕ ಮದ್ಯ ಖರೀದಿಸುವ ಯೋಜನೆ | ಇಲ್ಲ 
ಜಾರಿಗೆ ಬಂದಿದೆಯೇ: (ವಿವರ ನೀಡುವುದು) 

(ಊ) | ಅಕಮವಾಗಿ ಮದ್ಯ ಮಾರಾಟ ಮಾಡುವವರ ಮೇಲೆ | ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ 
2018-19, 2019-20 ರಲ್ಲಿ ಎಷ್ಟು ಪ್ರಕರಣಗಳು ರಾಜ್ಯದಾದ್ಯಂತ 2018-19 ಮತ್ತು 2019-20 (ಜನವರಿ 


ದಾಖಲಿಸಲಾಗಿದೆ? (ವಿವರ ನೀಡುವುದು) 


ಅಂತ್ಯದವರೆಗೆ) ನೇ ಅಬಕಾರಿ ಸಾಲುಗಳಲ್ಲಿ ಕ್ರಮವಾಗಿ 27786 
ಮತ್ತು 12981 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಜಿಲ್ಲಾವಾರು 
ವಿವರಗಳನ್ನು ಅನುಬಂಧ-02 ರಲ್ಲಿ ನೀಡಲಾಗಿದೆ. 


ಆಇ 16 ಇಎಲ್‌ ಕ್ಯೂ 2020 


(ಎಜ್‌. ನಾಗೇಶ್‌) 
ಅಬಕಾರಿ ಸಚಿವರು 


ವಿಧಾನಪರಿಷತ್ತಿನ ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:683 ಕೈ ಉತ್ತರದ ಅನುಬಂಧ-1 


2018-19 ಮತ್ತು 2019-20 ನೇ ಸಾಲಿನಲ್ಲಿ ಮಂಜೂರು 
ಮಾಡಲಾದ ಸಿಎಲ್‌-5 ಸನ್ನದುಗಳ ಮಾಹಿತಿ 


ಕ್ರಸಂ. 


ಿ್ಲ 


2018-19 


2019-20 
(ಫೆಬ್ರವರಿ-2020 ರವರೆಗೆ) 


ಬೆಂಗಳೂರು ಪೂರ್ವ 


125 


ಬೆಂಗಳೂರು ಪಶ್ಚಿಮ 


ಬೆಂಗಳೂರು ಉತ್ತರ 


ಬೆಂಗಳೂರು ದಕ್ಷಿಣ 


ಬೆಂಗಳೂರು ಗ್ರಾಮಾಂತರ 


ಚಿಕ್ಕಬಳ್ಳಾಪುರ 


ಕೋಲಾರ 


ರಾಮನಗರ 


ತುಮಕೂರು 


ಚಾಮರಾಜನಗರ 


ಚಿಕ್ಕಮಗಳೂರು 


ಹಾಸನ 


ಮಂಡ್ಯ 


ಮೈಸೂರು 


ದಕ್ಷಿಣ ಕನ್ನಡ 


ಕೊಡಗು 


ಶಿವಮೊಗ್ಗ 


ಉಡುಪಿ 


ಉತ್ತರ ಕನ್ನಡ 


ಬಾಗಲಕೋಟೆ 


ಬೆಳಗಾಂ 


—l 


ವಿಜಯಪುರ 


23 


ಧಾರವಾಡ 


24 


ಹಾವೇರಿ 


| 25 [ಬೀದರ್‌ 0 0 
| 26 | ಕಲಬುರಗಿ 0 0 
| 27 | ರಾಯಚೂರು 0 I 
28 [ಯಾದಗಿರಿ 0 0 
29 [ಬಳ್ಳಾರಿ 1 1 
30 | ಚಿತ್ರದುರ್ಗ 0 0 
31 ದಾವಣಗೆರೆ 2 0 
32 |nದಗ 0 1 
| 33 ಕೊಪ್ಪಳ 0 1 
| ಒಟ್ಟು| 984 823 


ಆಇ 16 ಇ.ಎಲ್‌.ಕ್ಯೂ 2020 


ವಿಧಾನಪರಿಷತ್ತಿನ ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:683 ಕೈ ಉತ್ತರದ ಅನುಬಂಧ-2 


2018-19 ಮತ್ತು 2019-20ನೇ ಸಾಲಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ 
ಮಾಡುತ್ತಿರುವವರ ವಿರುದ್ಧ ದಾಖಲಿಸಿದ ಪ್ರಕರಣಗಳ ವಿವರಗಳು 


ದಾಖಲಿಸಿದ ಪ್ರಕರಣಗಳ ಸಂಖ್ಯೆ 
ಕ್ತ ಸಂ ಜಿಲ್ಲೆಗಳು 2018-19 2019-20 
(ಜುಲೈನಿಂದ ಜೂನ್‌ವರೆಗೆ) (ಜುಲೈನಿಂದ ಜನವರಿವರೆಗೆ) 
ಚೆಂಗಳೂರು ವಿಭಾಗ I 
1ಎ) [ಜಿಂಗಳೊರು ಪೊರ್ವ 1272 | 362 
18) | ಬೆಂಗಳೂರು ಪಶ್ಚಿಮ 'H 50] 306 
1A) | ಬೆಂಗಳೂರು ಉತ್ತರ 1008 | 398 
18) |ಚೆಂಗಳೊರು ದಕ್ಷಿಣ 700 343 
1 | ಬೆಂಗಳೂರು ನಗರ ಚಿಕ್ಕೆ 3890 1509 
2 | ಜೆಂಗಳೂರು ಗ್ರಾಮಾಂತರ 93 | 509 
3 [ಚಿಕ್ಕಬಳ್ಳಾಪುರ 563 342 
4 [ಕೋಲಾರ 779 | 397 
5 ರಾಮನಗರ 849 372 
೯ Tಪಮಕಾರು Ig 1397 56 
ಒಟ್ಟು $443 3985 
ಬೆಳಗಾವಿ ವಿಭಾಗ 
1 ಬಾಗಲಕೋಟೆ 539 185 
2 ಜಿಳಗಾವಿ 1183 543 
3 [ವಿಜಯಪುರ 3 781 375 
4 [ಧಾರವಾಡ 564 220 
5 ಹಾವೇರಿ 644 730] 
ಒ 3711 1753 
ಧನಾ ವಧಾಗ 
1 ಬೀದರ್‌ 713 428 
2 ಕಲಬುರಗಿ r 787 484 
3 [ರಾಯಜೊರು 362 23 
4 |ಯಾದಗಿರಿ 515 348 
ಒಟ್ಟು 2377 1473 
ಹೊಸಪೇಟೆ ವಿಭಾಗ "] 
1 ಬಳ್ಳಾರಿ 1391 315 
7 ಚತ್ರದಾರ್ಗ 851 374 
3 [ದಾವಣಗೆರೆ aT 479 


ಗದಗ 571 289 
5 ಕೊಪ್ಪಳ 31 209 
[ ಒಟ್ಟು 4816 | 1866 
ಮಂಗಳೂರು ವಿಭಾಗ 
1 [ದಕ್ಷಿಣ ಕನ್ನಡ 1082 450 
2 [ಕೊಡಗು 513 115 
3 [ಶಿವಮೊಗ್ಗೆ 1837 631 
4 |ಉಡುಪಿ 241 137 
5 ಉತ್ತರ ಕನ್ನಡ 645 347 
ಒಟ್ಟು 4318 1680 
ಮೈಸೂರು ವಿಭಾಗ 
1 ಚಾಮರಾಜನಗರ 632 283 
21 ಚಿಕ್ಕಮಗಳೂರು 723 328 
3 ಹಾಸನ 858 414 
4 [ಮಂಡ್ಯ 1002 634 
5 ಮೈಸೂರು 906 565 
ಒಟ್ಟು | 2224 
ರಾಜ್ಯದ ಒಟ್ಟು 27786 12981 


ಆಇ 16 ಇ.ಎಲ್‌.ಕ್ಯೂ 2020 


